ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 


ಮಾನ್ಯ ಸದಸ್ಯರ ಹೆಸರು 


" ಉತ್ತರಿಸಬೇಕಾದ ದಿನಾಂಕ : 


ಉತ್ತರಿಸಬೇಕಾದ ಸಚಿವರು 


ಕರ್ನಾಟಕ ವಿಧಾನ ಪರಿಷತ್ತು 


1836 

ಶ್ರೀ ಕೆ.ಪ್ರತಾಹ್‌ ಚಂದ್ರ ಶೆಟ್ಟಿ 

22.03.2021 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 
ವೈದ್ಯಕೀಯ ಶಿಕ್ಷಣ ಸಚಿವರು 


ಕ್ರಸಂ) ವಿಷಯ ಉತ್ತರ 

ಅ) | ರಾಜ್ಯದಲ್ಲಿ". ನಾಗರಿಕ ಸಹಾಯವಾಣಿ ರಾಜ್ಯದಲ್ಲಿ ನಾಗರಿಕೆ ಸಹಾಯವಾಣಿಯನ್ನು ದಿನಾಂಕ: 
ಕೇಂದ್ರಗಳನ್ನು ಯಾವಾಗ. ಮತ್ತು ಎಲ್ಲಿ | 31/01/2017ರಿಂದ ಪ್ರಾರಂಭಿಸಲಾಗಿದೆ. - 
ಪಾರಂಭಿಸಲಾಗಿರುತದೆ: ಇವುಗಳ | 
೨ ದ ರಾಜ್ಯದಲ್ಲಿ ಒಟ್ಟು 50 ಗರಿಕ ಸಹಾಯವಾಣಿ ಕೇಂದಗಳನ್ನು 
ಕಾರ್ಯಗಳು ಯಾವುವು: ಕಳೆದ ಮೂರು ಸದಲ್ಲ ಒಟ್ಟು ೨೪ ನಾಗಲಕ ನ ದಗಳನ್ನು 

ಪ್ರಾರರಭಿಸಲಾಗಿರುತ್ತದೆ 

ವರ್ಷಗಳಲ್ಲಿ `' ಈ ಕೇಂದ್ರಗಳಿಗೆ ಕೇಂದ್ರ > 
ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ ಜಿಲ್ಲಾವಾರು ಆಸ್ಪತ್ರೆಗಳ ವಿವರವನ್ನು ಅನುಬಂಧ-1ರಲ್ಲಿರಿಸಿದೆ. 
ಬಿಡುಗಡೆ ಮಾಡಲಾದ ಅನುದಾನವೆಷ್ಟು; | ಉದ್ದೇಶ ಹಾಗೂ ಇವುಗಳೆ ಕಾರ್ಯಗಳು: 
(ಜಿಲ್ಲಾವಾರು, ವರ್ಷವಾರು ಮಾಹಿತಿ - 
ಒದಗಿಸುವುದು) ) ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಲಭ್ಯವಿರುವ ಸೇವೆಗಳ ಬಗ್ಗೆ, ಸೇವೆ 


ಪಡೆಯಲು ಬರುವ ರೋಗಿಗಳು ಮತ್ತು ಅವರ ಕುಟುಂಬ 
ವರ್ಗದವರಿಗೆ ಅರಿವು ಮೂಡಿಸಿ, ಅಗತ್ಯ ಸೇವೆಗಳನ್ನು 
ಪಡೆದುಕೊಳ್ಳುವಂತೆ ಮಾಡುವುದು. 

2) ಸರ್ಕಾರಿ ಆಸ್ಪತ್ರೆಗಳಲ್ಲಿ ಲಭ್ಯವಿರುವ ಉಚಿತ ಸೇವೆಗಳ ಬಗ್ಗೆ ಮತ್ತು 


ಶುಲ್ಕ ನೀಡಬೇಕಾದ ಸೇವೆಗಳ ಬಗ್ಗೆ ರೋಗಿಗಳಲ್ಲಿ ಜಾಗೃತಿ 
ಮೂಡಿಸುವುದು. 

3). ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಸೇವೆಯನ್ನು ಉತ್ತಮ ಪಡಿಸಲು, 
ರೋಗಿಗಳ, ಸಿಬ್ಬಂದಿಗಳ ಸಮಸ್ಯೆಗಳನ್ನು ಪಡೆದು ಆಡಳಿತ 
ವೈದ್ಯಾಧಿಕಾರಿಗಳ ಗಮನಕ್ಕೆ ತರುವುದು. 

4) ರೋಗಿಗಳಿಗೆ ಮತ್ತು ಅವರ ಕುಟುಂಬದವರಿಗೆ, ' ಆಸ್ಪತ್ರೆಗಳಲ್ಲಿ 
ಲಭ್ಯವಿರುವ ಸೇವೆಗಳ ವಿವರ, : ಲಭ್ಯವಿರುವ ಸ್ಥಳ, ಸಿಬ್ಬಂದಿ, 
ದಾಖಲಾತಿ, ತುರ್ತು ಸಾರಿಗೆ ವ್ಯವಸ್ಥೆ ಮುಂತಾದ ಸೇವೆಗಳನ್ನು 


ಪಡೆದುಕೊಳ್ಳಲು ಸಹಕರಿಸುವುದು. 
5) ರೋಗಿಗಳು 'ಮತ್ತು ಅವರ ಸಂಬಂಧಿಕರು ಹಾಗೂ ಆಸ್ಪತ್ರೆ ಸಿಬ್ಬಂದಿಯ 
ನಡುವಿನ ಫಷ ೯ಣೆಗಳೆನ್ನು ಕಡಿಮೆ ಮಾಡುವುದು. 
6) ಒಳರೋಗಿ, ಹೊರರೋಗಿ ಮತ್ತು ಇತರೆ ಸೇವೆಗಳನ್ನು ಪಡೆದುಕೊಳ್ಳಲು 
: ಬೇಕಾದ ಸಮಯವನ್ನು ಕಡಿತಗೊಳಿಸುವುದು. 
7) ರೋಗಿಗಳು ಮತ್ತು ಅವರ 
ದಾಖಲಿಸಿಕೊಂಡು ಆಸ್ಪತ್ರೆಗಳ ಆಡಳಿತ 


ಸಂಬಂಧಿಕರ ದೂರುಗಳನ್ನು 
ದ್ಯಾಧಿಕಾರಿಗಳ ಗಮನಕ್ಕೆ 


ತರುವುದು. 

8) ನಗರ/ಪಟ್ಟಣ ಪ್ರದೇಶಗಳ, ಕೊಳಜೆ ಪ್ರದೇಶಗಳು. ಹಿಂದುಳಿದ 
ವರ್ಗದವರು, ಮುಂತಾದವರು ವಾಸಿಸುವ ಸ್ಥಳಗಳಿಗೆ ನಾಗರಿಕ 
ಸಹಾಯವಾಣಿ . ಸಿಬ್ಬಂದಿ ಭೇಟಿ "ನೀಡಿ ಆಸ್ಪತ್ರೆಗಳಲ್ಲಿ ಲಭ್ಯವಿರುವ 


ಸೇವೆಗಳ ಬಗ್ಗೆ ಅರಿವು ಮೂಡಿಸಿ, ಸರ್ಕಾರಿ ಆಸ್ಪತ್ರೆಗಳ ಸೇವೆಗಳನ್ನು 
ಹೆಚ್ಚಿನ ರೀತಿಯಲ್ಲಿ ಬಳಸಿಕೊಳ್ಳಲು ಪ್ರೋತ್ಸಾಹಿಸುವುದು. 

9) ಸಾರ್ವಜನಿಕ ಆಸತ್ರೆ ಸೇವೆಗಳಲ್ಲಿ ಪಾರದರ್ಶಕತೆ ಮತ್ತು ಸಿಬ್ಬಂದಿಯ 
ಜವಾಬ್ದಾರಿ ಹೆಚ್ಚಿಸಿ ಸಾರ್ವಜನಿಕರಿಗೆ ಉತ್ತಮ ಸೇವೆ ಒದಗಿಸುವುದು. 
10) ಆಶಾ ಮತ್ತು ಸರಿಯ ಮಹಿಳಾ ಆರೋಗ್ಯ ಸಹಾಯಕಿಯರ ಜೊತೆ 
ಸಂಪರ್ಕ ಸಾಧಿಸಿ ಸಂಯೋಜನೆಯೊಂದಿಗೆ ಆರೋಗ್ಯದ ನಿಮಿತ್ತ ತುರ್ತು 
ಅಗತ್ಯ ಸೇವೆ ಅವಶ್ಯಕವಿರುವ ರೋಗಿಗಳಿಗೆ (ವಿಶೇಷವಾಗಿ ಗರ್ಭಿಣಿ 
ಹಾಗೂ ತಾಯಂದಿರು) ನಿರ್ದಿಷ್ಟವಾದ ಸೇವೆಗಳನ್ನು “ಆಸ್ಪತ್ರೆಯಲ್ಲಿ 

ಶೀಘದಲ್ಲೇ ದೊರಕುವಂತೆ ಮಾಡಲು ಕ್ರಮವಹಿಸುವುದು. 


೨ 


1) ಆಸ್ಪತ್ರೆಯಲ್ಲಿ "ನೀಡುವ ಸಾವನ್ನ ಸಕಾ ಇನ್ಸ್ಯ 


ಇಲಾಖೆಯಲ್ಲಿ ಅನುಷಾ ಪ್ಹಾನಗೊಳಿಸುತ್ತಿರುವ ರಾಷ್ಟೀಯ ಆರೋಗ್ಗೆ 
ಕಾರ್ಯಕ್ರಮಗಳ ಕುರಿತು. ಆಸ್ಪತ್ರೆಯ ವ್ಯಾಪ್ತಿಯ : ಪ್ರದೇಶದಲ್ಲಿ ಮತ್ತು 
ಆಸ್ಪತ್ರೆಯಲ್ಲಿ ಬರುವ ರೋಗಿಗಳಿಗೆ ವಿಜಿ ಚಟುವಟಿಕೆಗಳನ್ನು 
ಹಮ್ಮಿಕೊಳ್ಳುವುದು. 

12) ಆಸ್ಪತ್ರೆಯ ಸಿಬ್ಬಂದಿಗಳು ಮತ್ತು ಸಾರ್ವಜನಿಕರ ಮಧ್ಯೆ ಇರುವ 
ವೈಷಮ್ಯ ಹಾಗೂ ತಾರತಮ್ಮಗಳನ್ನು ಹೊಗಲಾಡಿಸಲು 


ಕ್ರಮವಹಿಸುವುದು ಮತ್ತು ಆಸ್ಪತ್ರೆಯ" ಸಿಬ್ಬಂದಿಗಳು ನಾಗರಿಕರಿಗೆ 
ಉತ್ತಮ ರೀತಿಯಲ್ಲಿ ಸೇವೆಗಳನ್ನು ನೀಡಲು ಕಮವಹಿಸುವುದು. 

13) ಆಸ್ಪತ್ರೆಯಲ್ಲಿ ನೀಡುವ ಸೌಲಭ್ಯಗಳನ್ನು ವಾಗರಿಕರಲ್ಲಿ ಪ್ರಚಾರಪಡಿಸಿ 
ಆಸ್ಪತ್ರೆಯ "ಬಗ್ಗೆ ಸಾರ್ವಜನಿಕರಲ್ಲಿ ಉತ್ತಮ ಅಭಿಪ್ರಾಯ ಮೂಡುವಂತೆ 
ಮಾಡಲು ಕ್ರಮವಹಿಸುವುದು. 


- ವಾರ್ಷಿಕ ಜಿಲ್ಲಾವಾರು ನಾಗರಿಕ ಸಹಾಯವಾಣಿ ಕೇಂದ್ರಗಳಿಗೆ 


(CHD) ನೀಡಿರುವ ಅನುದಾನದ ವಿವರಗಳನ್ನು ಅನುಬಂಧ- 2ರಲ್ಲಿರಿಸಿದೆ. 
(ಎನ್‌.ಹೆಚ್‌.ಎಂ ಅಡಿಯಲ್ಲಿ ಕೇಂದ್ರ ಸರ್ಕಾರದಿಂದ ಶೇ. 60% ರಷ್ಟು 
ಹಾಗೂ ರಾಜ್ಯ ಸರ್ಕಾರದಿಂದ ಶೇ, 40% ರಷ್ಟು ಅನುದಾನವನ್ನು 
ನೀಡಲಾಗುತ್ತಿದೆ). oe 


ನಾಗರಿಕರಿಗೆ ಹೋಗಿಗಾಗ್‌ ಮತ್ತು ವೈದ್ಯಕೀಯ 
ಸಿಬ್ಬಂದಿಗಳೊಂದಿಗೆ ಸಮನ್ವಯ ನಾದಿಸುವ 
ಉದ್ದೇಶದಿಂದ ಮಾನವ ಸಂಪನ್ಮೂಲ 
ಕೇಂದ್ರಿತವಾಗಿರುವ ಈ 
ಸ್ಥಗಿತಗೊಳಿಸುವ ಉದ್ದೇಶ ಸರ್ಕಾರದ 
ಮುಂದಿದೆಯೇ:; ಹೌದಾದಲ್ಲಿ, ಕಾರಣವೇನು: 
ಈ ಸಹಾಯ ಕೇಂದ್ರದ ಕಾರ್ಯಗಳನ್ನು 104 
ಸಹಾಯವಾಣಿಯೊಂದಗ ವಿಲೀನಗೊಳಿಸಲು 


ಮತ್ತು ಆಸ್ಪತ್ರೆಯಡಿಯಲ್ಲಿ 
ಅನುಷಾ ನಗೊಳಿಸಲು ದಾರುವು 
ನಿಜವೇ. 


ಕೇಂದ್ರಗಳನ್ನು 


ಆರ್ಥಿಕ ವರ್ಷ 202-72ನೌ ಸಾನನಿಂದ ನಾ ಸಹಾಯವಾಣಿ 
ಕೇಂದ್ರಗಳನ್ನು ಮುಂದುವರೆಸದಿರಲು ಕೇಂದ್ರ ಸರ್ಕಾರವು ಎನ್‌.ಪಿ.ಸಿ.ಸಿ 


(National Programme 
ಸಭೆಯಲ್ಲಿ ಸೂಚಿಸಲಾಗಿರುತ್ತದೆ. 


Coordination Committee) 


2020-21ನೇ ಸಾಲಿನಿಂದ ಇ- -ಆಸ್ಪತ್ರೆ ಕಾರ್ಯಕ್ರಮವನ್ನು ರಾಜ್ಯದ 
ಎಲ್ಲಾ ಜಿಲ್ಲಾ ಮಶ್ತು ತಾಲ್ಲೂಕು ಆಸ್ಪತ್ರೆಗಳಲ್ಲೂ ಅನುಷ್ಠಾನಗೊಳಿಸಲು 
ಕೆಮವಹಿಸಲಾಗುತ್ತಿದೆ. ಪ್ರತೀ ತಾಲ್ಲೂಕು ಆಸ್ಪತ್ರೆಗೆ 5 ಜನ ಹಾಗೂ, ಜಿಲ್ಲಾ 
ಆಸ್ಪತ್ರೆಗೆ 10 ಜನ ಗಣಕಯಂತ್ರ ಸಹಾಯಕರನ್ನು ನೇಮಿಸಲಾಗುತ್ತಿದ್ದು, ಈ 


ಕಾರ್ಯಕ್ರಮದಡಿಯಲ್ಲಿ “ಮೇರಾ ಆಸ್ಪತಾಲ್‌” ಯೋಜನೆಯನ್ನು 
ಜಾರಿಗೊಳಿಸುವದಲ್ಲದೆ ಸದರಿ ಕಾರ್ಯಕ್ರಮವನ್ನು “104 ಆರೋಗ್ಯ 
ಸಹಾಯವಾಣಿ? ಯೊಂದಿಗೆ ತಂತ್ರಜ್ಞಾನ ಜೋಡಣೆ ಮಾಡಲಾಗಿದೆ. 
| ಇದರಿಂದ ಸಾರ್ವಜನಿಕರು ತಮ್ಮ ಅಹವಾಲುಗಳನ್ನು “104 ಆರೋಗ್ಯ 
ಸಹಾಯವಾಣಿ” ಹಾಗೂ “ಮೇರಾ ಆಸ್ಪತ್ವಾಲ್‌” ಯೋಜನೆಯಡಿಯಲ್ಲಿ 
ಸಲ್ಲಿಸಬಹುದಾಗಿರುತ್ತದೆ. 


“104 ಆರೋಗ್ಯ ಸಹಾಯವಾಣಿ' ಹಾಗೂ “ಮೇರಾ ಆಸ್ಪತ್ತಾಲ್‌” 
ಕಾರ್ಯಕ್ರಮವು ಈಗಾಗಲೇ ಎಲ್ಲಾ ಆಸ್ಪತ್ರೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, 
ಪಿ.ಪಿ.ಪಿ ಮಾದರಿಯ ನಾಗರಿಕ ಸಹಾಯವಾಣಿ ಕೇಂದ್ರಗಳನ್ನೂ ಪುನಃ 
ಮುಂದುವರೆಸಿದಲ್ಲಿ, ಮೇಲ್ಕಂಡ 50 ಆಸ್ಪತ್ರೆಗಳಲ್ಲಿ ಸದರಿ ಕಾರ್ಯಕ್ರಮವನ್ನು 
ಪುನಃ ನಕಲು ಮಾಡಿದಂತಾಗುತ್ತದೆ. ಆದ್ದರಿಂದ ಇ-ಆಸ್ಪ ಸ್ಪತ್ರೆ ಮತ್ತು 104 
ಆರೋಗ್ಯ ಸಹಾಯವಾಣಿ” ತಂತ್ರಜ್ಞಾನವನ್ನು ಉಪಯೊಗಿಸಿ ಸ ಸಾರ್ವಜನಿಕರಿಗೆ 
ಆಸ್ಪತ್ರೆ ಸೌಲಭ್ಯಗಳ ಮಾಹಿತಿ ಮತ್ತು ಅಹವಾಲನ್ನು ಸ್ಪೀಕರಿಸಲು 


ಕಮವಹಿಸಲಾಗುತ್ತಿದೆ. 


3- p 


ಫ್‌ 


ಈ ನಾಗರಿಕ ಸಹಾಯ 
ಸ್ಥಾಪನೆಯಿಂದ ಆರೋಗ್ಯ ಕ್ಷೇತ್ರದಲ್ಲಿ ಯಾವ 
ಪ್ರಯೋಜನಗಳನ್ನು ಗುರುತಿಸಲಾಗಿರುತ್ತದೆ; 
ಬದಲಿ ವ್ಯವಸ್ಥೆಯಿಂದ ಯಾವ ಹೆಚ್ಚಿನ 
ಪ್ರಯೋಜನವನ್ನು ಗುರುತಿಸಲಾಗಿದೆ; 
ರೋಗಿಗಳೊಂದಿಗೆ ಯಾಂತ್ರಿಕತೆಯ ಬದಲಿಗೆ 


ಮಾನವ ಸಂಪನ್ಮೂಲ ಕೇಂದ್ರಿತವಾಗಿ 
ಸಮನ್ವಯತೆಯನ್ನು ಹೆಚ್ಚು ಸಮರ್ಪಕವಾಗಿ 
ನಿರ್ವಹಿಸುವ ನಾಗರಿಕ ಸಹಾಯವಾಣಿ 


ಕೇಂದ್ರಗಳನ್ನು ಮುಂದುವರಿಸಲು ಇರುವ 
ತೊಡಕುಗಳು ಯಾವುವು; ಇವುಗಳನ್ನು 
ಮುಂದುವರಿಸಲಾಗುವುದೇ? 


ಕೇಂದ್ರದ 


ನಾಗರಿಕ' ಸಹಾಯವಾಣಿ ಸನ್‌ ಬದಗಿಸಾನ ಸವಾವಾಕಹ ಬೌಗ್ಗೆ 
9:00 ಗಂಟೆಯಿಂದ ಸಂಜೆ 4:30ರವರೆಗೆ ರೋಗಿಗಳಿಗೆ ಮತ್ತು ಅವರ 
ಸಂಬಂಧಿಕರಿಗೆ ಸೇವೆ ಪಡೆದುಕೊಳ್ಳಲು ಸಹಕರಿಸಿ, ಅವರ ಕುಂದು 
ಕೊರತೆಗಳನ್ನು ಅರಿತು: ಸದರಿ "ವಿಷಯಗಳನ್ನು ಆಸ್ಪತ್ರೆ' ಆಡಳಿತ 
ವೈದ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಗಮನಕ್ಕೆ ನ ಸೇವೆಯನ್ನು 


ಉತ್ತಮ' ಪಡಿಸಲು ಸಹಕರಿಸುವುದು. ಮತ್ತು ನಾಗರಿಕ ಸಹಾಯವಾಣಿಯ 


ವ್ಯವಸ್ಥಾಪಕರು ಪ್ರತಿ 15 ದಿನಗಳಿಗೊಮ್ಮೆ ಆಸ್ಪತ್ರೆಯ ಆಡಳಿತ 
ವೈದ್ಯಾಧಿಕಾರಿಗಳ ಜೊತೆ ಸಭೆ ನಡೆಸಿ ಆಸ್ಪತ್ರೆಯ ಅಥವಾ ರೋಗಿಗಳ 
ಸಮಸ್ಯೆಗಳಿಗೆ ಪರಿಹಾರ ದೊರಕಿಸಿಕೊಡಲು ಶ್ರಮಿಸುವರು, 


ಬದಲಿ ವ್ಯವಸ್ಥೆಯಿಂದ ಸಾರ್ವಜನಿಕರಿಗೆ ಉಚಿತ “104 ಆರೋಗ್ಯ 
ಸಹಾಯವಾಣಿ” ಯಿಂದ ಅವರ ಅಹವಾಲುಗಳನ್ನು ನೇರವಾಗಿ 
ಸ್ಪೀಕರಿಸಲಾಗುವುದು ಮತ್ತು ಸದರಿ ಅಹವಾಲುಗಳನ್ನು ಜಿಲ್ಲೆ ಗ ರಾಜ್ಯ 
ಮಟ್ಟದಲ್ಲಿ ವಿಶ್ಲೇಷಿಸಿ ತ್ವರಿತವಾಗಿ. ಸ್ಪಂದಿಸಲಾಗುವುದು. ಇದರೊಂದಿಗೆ 
“ಮೇರಾ ಆಸ್ಪತ್ತಾಲ್‌” ಯೋಜನೆಯಡಿಯಲ್ಲಿ ಗುಣಮಟ್ಟದ: ಸೇವೆಯನ್ನು 
ಸಾರ್ವಜನಿಕರಿಗೆ / ರೋಗಿಗಳಿಗೆ ಒದಗಿಸಿರುವ ಬಗ್ಗೆ ಖಚಿತಪಡಿಸಿಕೊಳ್ಳಲು 
ರೋಗಿಗಳು ನೀಡಿರುವ ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡಿ ತೃಪಿಕರ 
ಸೇವೆ ಪಡೆದಿರುವ ಬಗ್ಗೆ ವಿಚಾರಣೆ ನಡೆಸಲಾಗುವುದು” ಹಾಗೂ ದೂರು 
ಅಥವಾ ಅಹವಾಲುಗಳು ' ಇದ್ದಲ್ಲಿ ಜಿಲ್ಲೆ ಹಾಗೂ ರಾಜ್ಯ ಮಟ್ಟದಲ್ಲಿ ವಿಶ್ರೇಷಿ 
ತ್ವರಿತವಾಗಿ ಸ್ಪಂದಿಸಲಾಗುವುದು. - 


ಇ-ಆಸ್ಪತ್ರೆಯಡಿಯಲ್ಲಿ ಈಗಾಗಲೇ ಕಾರ್ಯ ನಿರ್ವಹಿಸುತ್ತಿರುವ 


.1 ಗಣಕಯಂತ್ರ ಸಹಾಯಕರು, ಸಿ.ಹೆಚ್‌.ಡಿ ಸಹಾಯಕರು ನಿರ್ವಹಿಸುವ ಎಲ್ಲಾ 
| ಸೇವೆಗಳನ್ನು ನೀಡಲು ಕಮವಹಿಸುತ್ತಿರುವುದರಿಂದ ಸದರಿ ಕಾರ್ಯಕ್ಷಮದ 


ಸೇವೆಗಳು ಮತ್ತೊಮ್ಮೆ 50 ಆಸ್ಪತ್ರೆಗಳಲ್ಲಿ ನಕಲು (Duplicate) ಆಗಲಿದ್ದು, 
ಅನುದಾನ ವೆಚ್ಚವು 'ದುರ್ಬಳಿಸಿ ಆಗುವುದರಿಂದ ನಾಗರಿಕ ಸಹಾಯವಾಣಿ 
ಕೇಂದ್ರಗಳನ್ನು ಮುಂದುವರೆಸಲು ಸ ಸಾಧ್ಯವಿರುವುದಿಲ್ಲ. 


ಸಂಖ್ಯೆಆಕುಕ 26 ಎಸ್‌.ಟಿಕ್ಯೂ 2021 


pe ಖಿ Ax 


i ಮತ್ತು No ಕಲ್ಯಾಣ ಹಾಗೂ 


ವೈದ್ಯಕೀಯ ಶಿಕಣ ಸಚಿವರು 
p) pe 


ಚುಕ್ಕಿ ಗುರಿತಿನ 


ಪಶ್ನೆ ಸಂಖ್ಯೆ: 1836ಕ್ಕೆ ಅನುಬಂಧ-1 


ಜಿಲ್ಲೆಗಳ ಹೆಸರು , 


ಸೇವೆ ನೀಡುತ್ತಿರುವ ಆಸ್ಪತ್ರೆಗಳ ವಿವರ 


ಜಿಲ್ಲಾ ಆಸ್ಪತ್ರೆ ಬಾಗಲಫೋಚೆ 


ಬಾಗಲಕೋಟೆ 
ತಾಲ್ಲೂಕು ಆಸ್ಪಕ್ತೆ ಜಮಕಂಡಿ 
[ ವಿಜಯಪುರ ಜಿಲ್ಲಾ ಆಸ್ಪತ್ರೆ ನಿಜಹುಷರ 
y ಬೀದರ್‌ ತಾಲ್ಲೂಕು ಆಸ್ಪತ್ರೆ ಬಸವಕಲ್ಯಾಣ 
ಜಿಲ್ಲಾ ಆಸತ್ತೆ ಕಲಬುಗ್ಗ್ನ 
ಕಲುರ್ಗಿ ವ್‌ 
kK) ತಾಲ್ಲೂಕು ಆಸ್ಪತ್ರೆ ಸೇಡಂ 
ಯಾದಗಿರಿ ಜಿಲ್ಲಾ ಆಸ್ಪತ್ರೆ `ಯಾಡಗಿಕ 
ಜಿಲ್ತಾ ಆಸ್ಪತ್ರೆ ಸೊಪಷ್ಠಳ 
ಕೊಪ್ಪಳ ತಾಲ್ಲೂಕು ಆಸ್ಪತ್ರೆ ಗಂಗಾವತಿ 
ತಾಲ್ತೂಕು ಆಸ್ಪತ್ರೆ ಕುಷ್ಣಗಿ 
ತಾಲ್ಲೂಕು ಆಸತ್ತೆ ರನಗಸಗೂರು 
ರಾಯಚೂರು Ld ಅ 
ಯ ತಾಲ್ಲೂಕು ಆಸ್ಪತ್ರೆ, ಸಿಂದನಾರು 
ಜಿಲ್ಲಾ ಆಸತ್ತೆ`ಬಳಾಕ 
ದಿ ಣಾ ದ್‌ ೪ 
WY ತಾಲ್ಲೂಕು "ಆಸ್ಪತ್ರೆ ಹೌಸಪಾಚ 
ಜಿಲ್ಲಾ ಆಸ್ಪತ್ರೆ ಚಿಳಗಾವಿ 
ತಾಲ್ಲೂಕು `ಆಸತ್ತಿ ಚಕ್ಲಾಡ 
ಬೆ ವಿ ಹಿ ಬ 1 
ಳಗಾ ತಾಲ್ಲೂಕು`ಆಸ್ಪಕ್ರೆ ಗೊಕಾಕ್‌ 
ತಾಲ್ಲೂಕಿ ಆಸ್ಪತ್ರೆ ಸೌದತ್ತಿ 
ನ ಆಸತ್ರೆ ಕ 
ಉತ್ತರ ಕನ್ನಡ [ನ ಆಸೆ ಉತ್ತರ ಕನ್ನಡ 
RE ತಾಲ್ಲೂಕು ಆಸ್ಪತ್ರೆ 3ರ 
ಧಾರವಾಡ ಜಿಲ್ಲಾ ಆಸ್ಪತ್ರೆ ಧಾರವಾಡ 
ಗಣಗ ಜಲ್ಲಾ ಆಸ್ಪಕ್ರ ಗದಗ 
ಹಾವೇರಿ ಜಿಲ್ಲಾ ಆಸ್ಪತ್ರೆ ಹಾವೇ 
ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆ ಚಿತ್ರದುರ್ಗ 
ಜಿಲ್ಲಾ ಆಸ್ಪತ್ರೆ ದಾವಣಗೆರ 
ಬಾವಣಗೆರೆ ಮಹಿಳಾ`ಮತ್ತು' ಮಕ್ಕಳ ಆಸ್ಪತ್ರೆ ದಾವಣಗೆರ 
ತಾಲ್ಲೂಕು ಆಸ್ಪತ್ರೆ `ಹರಹೆರ 
ತಾಲ್ಲೂಕು ಆಸತ್ತೆ `ಕಕಾರಿಷಾರ 
Kd ಉದ 
ಶಿಚಮೊಗ್ಗ ತಾಲ್ಲೂಕು`ಆಸ್ತತ್ರೆ ಸಾಗರ 
ಜಿಲ್ಲಾ ಅಸತ್ತೆ ಗಡು 
ಫಿ Gd ಬ್‌ 
dia ಕಾಮ್ನಾನ ಸ್ರ ಸಾರಾಪಾರ 
pe] pe] 
ನ | ಪೇಡ ಸೋಷನ್‌ ಸತ್ರ ಪಂಗಸಾಕು 
ಕ 4 -ವೆನ್‌ಲಾಕ್‌ ಆಸ್ಪತ್ರೆ. ಮೆಂಗಳೊರು. 
ಜಿಲ್ಲಾ ಆಸ್ಪತ್ರೆ ಚಕಮಗಳೂೊರು 
ಕ್ರ, ಛೂ: bd ಬಮ ಈ 
ಚಿಕ್ಕಮಗಳೂರು ತಾಲ್ಲೂಪಿ ಆಸ್ಪತ್ರೆ ತಕರ 
ಫೊಡಗು ಜಿಲ್ಲಾ ಆಸ್ಪತ್ರೆ ನಾಡಗು 
ಹಾಸನ ತಾಲ್ಲೂಕು ಆಸ್ಪತ್ರೆ ಹೊಳೆನರಸಿಪುರ 
ಜಿಲ್ಲಾ ಆಸ್ಪತ್ರೆ ತುಮಕೂರು 
ತುಮಕೂರು ತಾಲ್ಲೂನಿ ಆಸ್ಪತ್ರೆ ಪವಗಡ 
ತಾಲ್ಲೂಕು "ಆಸ್ಪತ್ರೆ 5ರ 
ಮೈಸೂರು ತಾಲ್ಲೂಖಿ ಆಸ್ಪತ್ರೆ, ಹೆಗ್ಗಡದೌವನಫಾಟ 
ಚಾಮೆರಾಜನಗರ ಜಿಲ್ಲಾ ಆಸ್ಪತ್ರೆ `ಚಾಮರಾಜನಗರ 


ಚೆಂಗಳೂರು'ಗ್ರಾಮಾಂತರ 


ತಾಲ್ಲೂಪಿ ಆಸ್ಪತ್ರೆ ದೊಡ್ಡಬಳ್ಳಾಪುರ 


ರಾಮನಗರ 


ಜಿಲ್ಲಾ ಆಸ್ಪತ್ರೆ ರಾಮನಗರ 


ಇ ವಾ? 
ಜಿಲ್ತಾ'ಆಸ್ಪತ್ರೆ ಚಕ್ಕಬಳ್ಳಾಪುಕ 


ಚಿಕ್ಕಬಳ್ಳಾಪುರ ತಾಲ್ಲೂಕು ಆಸ್ಪತ್ರೆ ಚಿಂತಾಮಣಿ 
ತಾಲ್ಲೂಕಿ ಆಸ್ತತ್ರಿ`ಗರಜಿದನಾರು 
ಜಿಲ್ಲಾ ಆಸ್ಪತ್ರೆ `ಸೋಶಪಾಕ 
ಕೋಲಾರ ತಾಲ್ಲೂಕು ಆಸ್ಪತ್ರೆ ಮುಳಚಾಗಿಪ 


[ಕ.ಜಎನ್‌ ಮೆಹಿಳಾ ಮತ್ತು'ಮಕ್ಕಳ ಆಸ್ಪ 


ol 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 1836ಕ್ಕೆ ಅನುಬಂಧ-2 


ಪ್ರತಿ CAD ವಾರ್ಷಿಕ ಜಿಲ್ಲಾವಾರು ಅನುದಾನ ನೀಡಿರುವ 
3 ಜಿಲೆಗಳು ಘಟಕಕ್ಕೆ ನೀಡುವ ವಿವರ (ರೂ. ಲಕ್ಷಗಳಲ್ಲಿ ಪ್ರತಿ ಆರ್ಥಿಕ ವರ್ಷ) 
ಸಂ; ನ ಅನುದಾನ p 

(ಬಾರ್ಷಿಕ) 2017-18 2018-19 2019-20 2020-21 

1 | ಬಾಗಲಕೋಟೆ 728 2 34.56 | 3456| 3456] 3456 
2 | ಧಾರವಾಡ 17.28 1 17,28 | 17.28| 17,28| 17.28 
3 | ಗದಗೆ 1.28 1 - 17.281 17.28| 17.28| 17.28 
4 | ದಕ್ಷಿಣ ಕನ್ನಡ 17.28 2 34.56 | 3456 | 3456| 3456 
5 | ಬೀದರ್‌ 1.28 1 17.28 | 17.28| 17.28| 17.28 
6 | ವಿಜಯಪುರ 17.28 1 17.28 | 17.28| 17.28| 17.28 
7 | ಕೋಾರ್‌ 728 3 5184| 5184 5184| 5184 
8 | ಚಿಕ್ಕಬಳ್ಳಾಪುರ 17.28 3 5184 | 5184]. 5184| S184 
9 | ಬೆಂಗಳೂರು (ಗ್ರಾ) 7.28 1 17.28 | 17.28| 1728] 17.28 
ರಾಮನೆಗರೆ 17.28 1 17.28 | 1728; 17.28|. 17.28 
ಕಲ್ಬುರ್ಗಿ $7.28 2 3456] 3456| 3456] 3456 
ಯಾದಗಿರಿ 7.28 1 17.28 | 17.28| 17.28] 17.28 
ಕೊಪ್ಪಳ 7.28 3 5184 | 5184] 5184 5184 
ರಾಯಚೂರು 17.28 2 | 3456] 34.56] 3456| 34.56, 
ಬಳ್ಳಾರಿ 7.28 2 34.56 | 3456| 3456| 3456 
ಬೆಳೆಗಾವಿ 17.28. 4 69.12 | 69.12| 69.12| 69.12 
ಚಿಕ್ಕಮಗಳೂರು 7.28 2 34.56 | 34.56| 3456| 3456 
ಉತ್ತರ ಕನ್ನಡ 7.28 2 34.56 | 3456| 3456| 3456 
ಹಾವೇರಿ 7.28 1 17.28 | 1728| 17.28] 17.28 
ಚಿತ್ರದುರ್ಗ 1.28 1 17.28 | 17.28| 17.28| 17.28 
ದಾವಣಗೆಕ 7.28 3 51.84 | 5184) 5184| 5184 
ಶಿವಮೊಗ್ಗ 1.28 2 34.56 | 34.56| 3456| 3456 
ಉಡುಪಿ 17.28 2 34.56 | 34.56|: 3456 | 3456 
ಮೈಸೊರು 7.28 1 17.28 | .17.28| 1728| 17.28 
ಚೌಮರಾಜನೆಗರ 7.28 1 17.28 | 1728| 17.28| 17.28 
ತೊಡಗು 17.28 1 17:28 | 17.28| 17.28| 17.28 
ಹಾಸನ 7.28 1 17.28 | 17.28| 17.28] 17.28 
ತುಮಕೊರು "17.28 3 51.84 | 5184| 5184| 5184 
Total 17.28 50 864.00 | 864.00 


864.00 


864.00 


